ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾಂಕ: 18-03-2021 ಪ್ರಶ್ನೆ ಸಂಖ್ಯೆ: 1388(1595) 

ಸದಸ್ಯರ ಹೆಸರು ಮತ್ತು ಕ್ಲೇತ್ರ: ಶ್ರೀಕೆ.ಎ.ತಿಷ್ಟೇಸ್ವಾಮಿ( ನಾಮನಿರ್ದೇಶನ ಹೊಂದಿದವರು) 

ಉತ್ತರ ನೀಡಬೇಕಾದ ದಿನಾ೦ಕ: 18-03-2021 

ಉತ್ತರಿಸುವ ಸಚಿವರು: ಮಾನ್ಯ ಯುವ ಸಬಲೀಕರಣ ಮತ್ತು ಕ್ರೀಡೆ ಹಾಗೂ ಯೋಜನಾ ಸಚಿವರು 


ವಿಷಯ: ರಾಷ್ಟ್ರೀಯ ಅಂಕಿ-ಅಂಶಗಳ ಆಯೋಗದಿಂದ ಅಂಕಿ-ಅಂಶ ಸಂಗ್ರಹಣೆ 


(ಅ) ಪ್ರಧಾನ ಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ರಚಿತವಾಗಿರುವ ರಾಷ್ಟ್ರೀಯ ಅಂಕಿ-ಅಂಶಗಳ 
ಅಭಿವೃದ್ಧಿ ಪರಿಷತ್‌ನಲ್ಲಿ ರಾಜ್ಯದಿಂದ ಯಾರು ಪ್ರತಿನಿಧಿಸುತ್ತಿದ್ದಾರೆ; (ಪೂರ್ಣ ವಿವರ 
ನೀಡುವುದು) 


(ಆ) ರಾಷ್ಟೀಯ ಅಂಕಿ-ಅಂಶಗಳ ಆಯೋಗದಿಂದ ಅಂಕಿ-ಅಂಶ ಸಂಗ್ರಹಣೆ ಮತ್ತು ಸಮೀಕ್ಸ್‌ 
ಸಲುವಾಗಿ ರಾಜ್ಯ ಸರ್ಕಾರಕ್ಕೆ ಕಳೆದ 3 ವರ್ಷಗಳಲ್ಲಿ ಬಿಡುಗಡೆಯಾಗಿರುವ ಅನುದಾನವೆಷ್ಟು 
ಮತ್ತು ಈ ಅನುದಾನವನ್ನು ಯಾವ ಯಾವ ಕಾರ್ಯಕ್ರಮಗಳಿಗೆ ಬಳಸಲಾಗಿದೆ; (ವಿವರ 
ನೀಡುವುದು) 


(ಇ) ಅಖಿಲ ಭಾರತೀಯ ಸೇವೆಗಳಂತೆ ಪ್ರಸಕದಲ್ಲಿರುವ ಭಾರತೀಯ ಅಂಕಿ-ಅಂಶ ಸೇವೆ, 
ರಾಜ್ಯ ಅಂಕಿ-ಅಂಶಗಳ ಸೇವೆ ಮತ್ತು ಇತರೆ 'ಎ' ವರ್ಗದ ಸೇವೆಗಳನ್ನು ಒಟ್ಟಿಗೂಡಿಸಿ, ಅಖಿಲ 
ಬಾರತೀಯ ಅಂಕಿ-ಅಂಶಗಳ ಸೇವೆಯನ್ನು ಸ್ಥಾಪಿಸುವ ಕೇಂದ್ರ ಸರ್ಕಾರದ ನಿರ್ಣಯಕ್ಕೆ 
ರಾಜ್ಯ ಸರ್ಕಾರ ಸಮ್ಮಪತಿಸಿದೆಯೇ? (ಪೂರ್ಣ ವಿವರ ನೀಡುವುದು) 


